ಕರ್ನಾಟಕ ವಿಧಾನ 


ಸದ್ದಸ್ಯರ ಹೆಸರು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಪರಿಷತ್ತು 
: ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


1344 
09.03.2022 
ಮಾನ್ಯ ಪಶುಸಂಗೋಪನೆ ಸಚಿವರು. 


pe 
ಪಕ್ನೆ 


ತತ್ತರ 


ರಾಜ್ಯದಲ್ಲಿ ಗೋ 
ಜಾರಿಗೊಳಿಸಿದ 
ಪಶುಗಳ ಸಂಖ್ಯೆ 
ಆಕಳು-ಎತ್ತುಗಳ 
ನೀಡುವುದು) 


ಹತ್ಯೆ ನಿಷೇಧ ಕಾಯ್ದೆ 
ನಂತರ ಹೆಚ್ಚಳವಾದ 
ಎಷ್ಟು (ಹೆಣ್ಣು-ಗಂಡು, 
ಜಿಲ್ಲಾವಾರು ವಿವರ 


ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಫೆಬ್ರವರಿ 2021ರಲ್ಲಿ ಜಾರಿಗೆ 
ಬಂದಿರುತ್ತದೆ. 


ಜಾನುವಾರು ಗಣತಿಯು 2019ರಲ್ಲಿ ನಡೆದಿದ್ದು, ಗೋಹತ್ಯೆ ನಿಷೇಧ 
ಕಾಯ್ದೆ ಜಾರಿಗೆ ಬಂದ ನಂತರ ಜಾನುವಾರು ಗಣತಿ ನಡೆದಿರುವುದಿಲ್ಲ. 


ಜಾನುವಾರು ಗಣತಿಯು ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ಜರುಗುತ್ತದೆ. 
ಹಾಗಾಗಿ ಪ್ರಸ್ತುತ ಎಷ್ಟು ಪಶುಗಳ ಸಂಖ್ಯೆ ಹೆಚ್ಚಳವಾಗಿದೆ ಎಂಬ 
ಮಾಹಿತಿಯು ಜಾನುವಾರು ಗಣತಿಯ ನಂತರ ಲಭ್ಯವಾಗುವುದು. 


ರಾಜ್ಯದಲ್ಲಿ ಪ್ರತಿಶತ ಹೈನುಗಾರಿಕೆಯ 
ಉತ್ಪಾದನೆ ಹೆಚ್ಚಳವಾಗಿದೆ ಅಥವಾ ಎಷ್ಟು 
ಕಡಿಮೆಯಾಗಿದೆ; (ಜಿಲ್ಲಾವಾರು ವಿವರ 
ನೀಡುವುದು). 


ಮೇಲಿನ ಉತ್ತರ (ಅ) ದಿಂದ ಉದ್ಭವಿಸುವುದಿಲ್ಲ. 


ಕಾಯ್ದೆ - ಜಾರಿಯಾದ ನಂತರ ಎಷ್ಟು 
ಕಸಾಯಿಖಾನೆಗಳು ಕಡಿಮೆಯಾಗಿವೆ; ಎಷ್ಟು 
ಗೂಳಿಗಳ ಸಂಖ್ಯೆ ಹೆಚ್ಚಾಗಿದೆ; ಇದರಿಂದ 
ಎಷ್ಟು ರೈತರಿಗೆ ಅನುಕೂಲವಾಗಿದೆ? (ವವರ 
ನೀಡುವುದು) 


ಪೌರಾಡಳಿತ ನಿರ್ದೇಶನಾಲಯದಲ್ಲಿ ಲಭ್ಯವಿರುವ ಮಾಹಿತಿಯ ರೀತ್ಯಾ 
2017 ರಲ್ಲಿ 31 ಸಂಖ್ಯೆಯ ಕಸಾಯಿಖಾನೆಗಳು ಅಧಿಕೃತವಾಗಿ 
ಕಾರ್ಯನಿರ್ವಹಿಸುತ್ತಿದ್ದು, 2021 ರ ಅಂತ್ಯಕ್ಕೆ ಕಾರ್ಯನಿರ್ವಹಿಸುತ್ತಿರುವ 
ಅಧಿಕೃತ ಕಸಾಯಿಖಾನೆಗಳ. ಸಂಖ್ಯೆ ಒಟ್ಟು 25 ಎಂದು 
ವರದಿಯಾಗಿರುತ್ತದೆ. ' 


ಗೂಳಿಗಳ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಇದರಿಂದ ಎಷ್ಟು ರೈತರಿಗೆ 
ಅನುಕೂಲವಾಗಿದೆ ಎಂಬ ಮಾಹಿತಿಯು ಜಾನುವಾರು ಗಣತಿಯ 
ನಂತರ ಲಭ್ಯವಾಗುವುದು. 


ಇ- ಹಸಂಮೀ 62 ಸಲೆವಿ 2022 


(ಪ್ರಭು 


ಪಶುಸಂಗೋಪ 


ಣ್‌) 
ಸಚಿವರು, 


